ಕರ್ನಾಟಕ ವಿಧಾನ ಪರಿಷತ್ತು 


ಉತ್ತರಿಸಬೇಕಾದ ದಿನಾಂಕ 


ಉತ್ತರಿಸಬೇಕಾದ ಸಚಿವರು 


p ಶ್ರೀ. ಕವಟಗಿಮಠ: ಮಹಾಂತೇಶ" ಮಲ್ಲಿಕಾರ್ಜುನ (ಸ್ಥಳೀಯ 


ಸಂಸ್ಥೆಗಳ ಕ್ಷೇತ) 
2071 


24.03.2021. 


ಮಾನ್ಯ ಪಶುಸಂಗೋಪನೆ ಸಚಿವರು. 


ಉತ್ತರಗಳು 


@| teu 


ಗೋಹತ್ಯೆ ನಿಷೇಧ ಕಾಯ್ದೆಯಿಂದಾಗಿ 
ರಾಜ್ಯದಲ್ಲಿನ ಗೋಶಾಲೆಗಳಲ್ಲಿ 
ಗೋವುಗಳ ಸಂಖ್ಯೆ ಹೆಚ್ಚುತ್ತದ್ದು, ನೀರು 
ಮತ್ತು 
ಕೊರತೆಯಿರುವುದೆಂಬ 
ಸರ್ಕಾರ. ಗಮನಿಸಿದೆಯೇ; 


ಆಹಾರಕ್ಕೆ 
ವರದಿಯನ್ನು 


ಸರ್ಕಾರದ ಗಮನಕ್ಕೆ ಬಂದಿರುವುದಿಲ್ಲ. 


ಕಳೆದ 2 ವರ್ಷಗಳಲ್ಲಿ ಸರ್ಕಾರವು 
ರಾಜ್ಯದ ಗೋಶಾಲೆಗಳಿಗೆ ನೀಡಿರುವ 
ನಿರ್ವಹಣಾ ವೆಚ್ಚವೆಷ್ಟು; 


ನೀಡುವುದು) 


(ವಿವರ 


ಸರ್ಕಾರಿ ಗೋಶಾಲೆಗಳು ಇರುವುದಿಲ್ಲ ಇ 
ಖಾಸಗಿ ಗೋಪಾಲೆಗಳಿಗೆ ನೀಡಿದ ಅನುದಾನ- 2018-19: ರೂ.400.00 
ಲಕ್ಷಗಳು 

2019-20: ರೂ.384.12 ಲಕ್ಷಗಳು 


ರಾಜ್ಯದಲ್ಲಿರುವ ಸರ್ಕಾರಿ ಮತ್ತು 
ಖಾಸಗಿ ಗೋಶಾಲೆಗಳ ಸಂಖ್ಯೆ ಎಷ್ಟು 


(ವಿವರ ನೀಡುವುದು) 


ಸರ್ಕಾರಿ ಗೋಶಾಲೆಗಳು: 0 
ಖಾಸಗಿ ಗೋಶಾಲೆಗಳು: 188 


ವಿವರಗಳನ್ನು ಅನುಬಂಧ-1 ರಲ್ಲಿ ನೀಡಲಾಗಿದೆ. 


ರಾಜ್ಯದಲ್ಲಿರುವ ಜಾನುವಾರುಗಳ ಗಣತಿ 
ನಡೆಸುವ ಯೋಜನೆ 
ಸರ್ಕಾರಕ್ಕಿದೆಯೇ? 


ಪ್ರತಿ 5 


ವರ್ಷಕ್ಕೊಮ್ಮೆ ರಾಜ್ಯದಲ್ಲಿ ಜಾನುವಾರುಗಳ 
ನಡೆಸಲಾಗುತ್ತದೆ. 


ಗಣತಿ 


ಈಗಾಗಲೇ 2019 ರಲ್ಲಿ 20 ನೇ ಜಾನುವಾರು ಗಣತಿ ನಡೆಸಲಾಗಿರುತ್ತದೆ. 


ಪಸಂಮೀ ಇ-123 ಸಲೆವಿ 2021 


Ke 


po — 1} ¥ 


ಕ್ರ. ಜಿಲ್ಲೆ ತಾಲ್ಲೂಕು ಗೋಶಾಲೆಯ ಹೆಸರು 
ಸಂ F 
1 ರಾಮನಗರ ಕನಕಪುರ 1 ಶ್ರೀ ಶಿವಯೋಗಿ ಮುನೇಶ್ವರ ಸ್ವಾಮಿ ಮರಳೇಗವಿ ಮಠ, ಕನಕಪುರ ತಾಲ್ಲೂಕು, ರಾಮೆನಗರ ಜಿಲೆ 
ರಾಮನಗರ 2 ವ್ಯಾಪ್ಸ್‌ ಅಕ್ಷಯ ಫೌಂಡೇಷನ್‌ ಟ್ರಸ್ಟ, ಪುಣ್ಯಕೋಟಿ ಗೋಶಾಲೆ, ಗೊಲ್ಲರದೊಡ್ಡಿ, 
ಲಕ್ಲಿಸಿಪುರ ಪೋಸ್ಟ್‌ ಕೂಟಿಗಲ್‌ ಹೋಬಳಿ, ರಾಮನಗರ ತಾಲ್ಲೂಕು & ಜಿಲೆ 
2 [ಉಡುಪಿ ಕಾರ್ಕಳ 3 ಶ್ರೀ ವೆಂಕಟರಮಣ ಗೋಶಾಲೆ ಟ್ರಸ್ಟ್‌ (ರಿ) ಶೇಷಾದ್ರಿ ನಗರ, ತೆಳ್ಳಾರು ರಸ್ತೆ, ಕಾರ್ಕೆಛ-574104 
ಬ್ರಹ್ಮಾವರ 4 ಗೋವರ್ಧನಗಿರಿ ಟ್ರಸ್ಟ್‌ (ರಿ, ರಥಬೀದಿ, ಉಡುಪಿ (ಶ್ರೀ ಪೇಜಾವರ ಅದೋಕ್ಷಜ ಮಠ, ರಥಬೀದಿ, 
ಉಡುಪಿ) ರವರ ವತಿಯಿಂದ ನಡೆಸಲ್ಪಡುತ್ತಿರುವ ನೀಲಾವರ ಗೋಶಾಲೆ, ನೀಲಾವರ, ಬ್ರಹ್ಮಾವರ ತಾ. 
ಕುಂದಾಪುರ 5 ಶ್ರೀ ಅಮೃತಧಾರಾ ಗೋಶಾಲಾ ಟ್ರಸ್ಟ (ರಿ ಗೋಳಿಗುಂಡಿ, ಶಿರೂರು, ಕುಂದಾಪು, 
ತಾಲ್ಲೂಕು - 576228 
3 |ಧಾರವಾಡ ಹುಬ್ಬಳ್ಳಿ 6 ಶಾಂತಿನಾಥ ಗೋಶಾಲಾ ಟ್ರಸ್ಕ 
ಹುಬ್ಬಳ್ಳಿ 7 ಹುಬ್ಯಳ್ಳಿ ಪಾಂಜರಪೋಳ ಸಂಸ್ಥೆ 
ಹುಬಲ್ಳಿ 8 ಸಿದ್ಧಾರೂಢಮರಠ ಟ್ರಸ್ಕ 
ಹುಬೃಳ್ಳಿ 9 ಅಮೃತ ಗೋಶಾಲೆ 
ಹುಬ್ಮಳ್ಳಿ 0 | ಬಾಲಾಜಿ ಗೋಶಾಲಾ ರಾಷ್ಟ್ರೀಯ ಸಮೀತಿ 
4 |ಯಾದಗಿರಿ ಶಹಾಪುರ 1 |ಶ್ರೀ ವಿಶ್ವಮಾತಾ ಗುರುಕುಲ ಗೋಶಾಲೆ, ಭಾರತೀಯ ಗೋವಂಶ ಸಂರಕ್ಷಣಾ ಸಂಸ್ಥೆ, 
ನಂದಿಬೆಟ್ಟ ಶಹಾಪುರ, ಯಾದಗಿರಿ 
5 | ರಾಯಚೂರು ಸಿಂಧನೂರು 2 |ಶ್ರೀ.ಭಗವಾನ್‌ ಮಹಾವೀರ ಗರಶಲಾಃ ರಾಯಚೂರು ರಸ್ತೆ, ಸಿಂಧನೂರು ತಾ, 
ಜಿ:ರಾಯಚೂರು 
ರಾಯಚೂರು 13 [ಶ್ರೀ ಅಮೃತ ವರ್ಷಿಣಿ ಗೂಚಾವಾ. ಮಂಜರ್ಲಾ, ತಾ:ಜಿ:ರಾಯಚೂರು 
ರಾಯಚೂರು 4 |ಶ್ರೀಜಗದುರು ಶಿದ್ದಬಸವೇಶ್ವರ ವಿದ್ಯಾಪೀಠ ಟ್ರಸ್ಟ, ಚೌಕಿ ಮಠ, ಚಿಕ್ಕಸೂಗೂರು, 
ತಾ:ಜಿ:ರಾಯಚೂರು 
ಸಿಂಧನೂರು 5 |ಶ್ರೀಗುರು ಒಳಬಳಾರಿ ಚನ್ನಬಸವ ಸ್ವಾಮಿಗಳ ಕೃಪಾ ಚಾರಿಟೇಬಲ್‌ ಟ್ರಸ್ಟ, ಗೋಶಾಲೆ, 
ಯದ್ದಲದೊಡ್ಡಿ, ತಾ:ಸಿಂಧನೂರು ಜಿ:ರಾಯಚೂರು 
ಮಾನವಿ 6 |ಮಾನವಿ ಮಿತ್ರ ಮಂಡಳಿ, ಸೇವಾ ಚಾರ್ಕೇಬಲ್‌ ಟ್ರಸ್ಟ್‌ ಗೋಶಾಲಾ, ಮಾನವಿ, 
ಜಿ:ರಾಯಚೂರು _ ಭ 
ಮಾನವಿ 7 | ಜಗದ್ಗುರು ಶ್ರೀ ಶಿವಶಕ್ತಿ ಪೀಠ ಸುಕ್ಷೇತ್ರ, ಇರಕಲ್‌ ಮಠ, ತಾ:ಮಾನವಿ, ಜಿ:ರಾಯಚೂರು 
ಲಿಂಗಸುಗೂರು 8 [ಶ್ರೀ ಮಹಾಯೋಗಿನಿ ಮಾತಾ: ಮಾಣಿಕೇಶ್ವರಿ ಎಜುಕೇಷನ್‌ ಟ್ರಸ್ಟ್‌ (ರ) ಲಿಂಗಸಗೂರು 
ಮಾತಾ ಮಾಣಿಕೇಶ್ವರಿ ಗೋಶಾಲಾ, ವಿಂಗಸೂಗೂರು, ಜಿ:ರಾಯಚೂರು 
ಲಿಂಗಸುಗೂರು ೨ |ಶ್ರೀ ಶರಣಮ್ಮ ಮಾತೆ ಗೋಶಾಲ ಟ್ರಸ್ಟ್‌ (ರಿ) ಮುದುಗಲ್‌, ತಾ.ಲಿಂಗಸುಗೂರು, 
ಜಿ.ರಾಯಚೂರು 
ರಾಯಚೂರು 20 | ಜಪದಕಟ್ಟೆ ಬಿಚ್ಡಾಲಿ ಅಪ್ಟಣ್ಠಾಚಾರ್ಯ ಸೇವಾ ಟ್ರಸ್ಟ್‌ (ರಿ, ಶ್ರೀ ತೀರ್ಥ ಕ್ಲೇತ್ರ ಬಿಕ್ಲಾಲಯ 


ಗೋಶಾಲ, ಬಿಜ್ನಾಲಿ, ತಾ.ಜಿ.ರಾಯಚೊರು. 


3 


ಶಿವಮೊಗ್ಗ ಶಿವಮೊಗ್ಗ 21 |ಶ್ರೀ ದೈವಜ್ಞ ಬ್ರಾಹ್ಮಣ ಗುರುಪೀಠ ಸೇವಾ ಸಮಿತಿ(ರಿ, ಜ್ಞಾನೇಶ್ವರಿ ಗೋಶಾಲಾ, ಸವಳಂ೦ಗ 
ik ರಸ್ತೆ, ಅಬ್ಬಲಗೆರೆ, ಶಿವಮೊಗ್ಗ ತಾ| 
ಶಿವಮೊಗ್ಗ 22 |ಶ್ರೀ ಮಹಾವೀರ ಜೈನ್‌ ಸೇವಾ ಟ್ರಸ್ಟ್‌, ಕೋಟೆ ರಸ್ತೆ, ವಿದ್ಯಾನಗರ, ಶಿವಮೊಗ್ಗ. 
ಶಿವಮೊಗ್ಗ 23 | ಶ್ರೀ ರಾಮಲಿಂಗೇಶ್ವರ ಗೋಶಾಲೆ, ಹಾರ್ನಳ್ಳಿ, ಶಿವಮೊಗ್ಗ 
ಶಿಕಾರಿಪುರ 24 |ಶ್ರೀ ಮನಿಪು. ರೇವಣ ಸಿದ್ದ ಸ್ವಾಮಿಗಳು, ಶಿವಯೋಗಾಶ್ರಮ, ಕಾಳೇನಹಳ್ಳಿ, ಶಿಕಾರಿಪುರ 
ತಾ|| ಶಿವಮೊಗ, ಜಿಲ್ಲೆ 
ಸಾಗರ 25 |ಶ್ರೀ ಶ್ರೀಧರ ಸೇವಾ ಮಹಾಮಂಡಲರರಿ, ಶ್ರೀ ಶ್ರೀಧರಾಶ್ರಮ-ಶ್ರೀ ಕ್ಲೇತ್ರ್ತ ವರದಪುರ, 
. [ಯಡಜಿಗಳಮನೆ (ಅಂಚೆ), ಸಾಗರ (ತಾ) ಶಿವಮೊಗ್ಗ ಜಿಲ್ಲೆ 
ಸಾಗರ 26 |ಶ್ರೀ ಪುಣ್ಯಕೋಟಿ ಗೋರಕ್ಷಣಾ _ [2 ಕುಂಟಿಗೋಡು, ಹೊಸೂರ್ರ್ರು (ಗ್ರಾ) 
ವರದಮೂಲ (ಅಂ), ಸಾಗರ ತಾ॥ 
ಸಾಗರ 27 | ಶ್ರೀ ಶಾಂತಿನಾಥ ದಯೋದಯ ಗೋಶಾಲೆ ಟ್ರಸ್ಟ್‌ (ರಿ), ಹಾಳಸಸಿ, ಸುಳಳ್ಳಿ, ಸಾಗರ ತಾ॥| 
ಹೊಸನಗರ 28 |ಶ್ರೀ ಮಹಾನಂದಿ ಗೋಲೋಕ ಧರ್ಮ ಚಕ್ರ ಟ್ರಸ್ಟ್‌ ಕಾಮದುಘ ಯೋಜನೆ, 
ರಾಮಚಂದ್ರಾಪುರ, ಹನಿಯ ಅಂಚೆ, ಹೊಸನಗರ ತಾ: 
ತೀರ್ಧಹಳ್ಳಿ 29 | ಮಲೆನಾಡು ಗಿಡ್ಡ ಗೋ ಸಂವರ್ಧನ ಪ್ರತಿಷ್ಠಾನ ಮಜ್ನಿಗೆಹೊಳೆ, ಆರಗ (ಅಂಚಿ), 
ತೀರ್ಥಹಲ್ಲಿ ತಾ 
ಸಾಗರ 30 ಶ್ರೀ ಮುರಗರಾಜೀಂದ್ರ ಮಹಾಸಂಸ್ಥಾನ ಮಠ, (ರಿ) ಶ್ರೀ ಮುರಘರಾಜೀಂದ್ರ ಗೋಶಾಲೆ, 
ಆಜಾಪುರ, ಆನಂದಪುರ, ಸಾಗರ ತಾ: 
ಮಂಡ್ಯ ಮಂಡ್ಯ 31 ಶ್ರೀ ಆದಿಚುಂಚನಗಿರಿ ಗೋಶಾಲೆ, ಕೊಮ್ಮೇರಹಳ್ಳಿ, ಸಾತನೂರು, ಮಂಡ್ಯ ತಾಲ್ಲೂಕು & ಜಿಲ್ಲೆ 
ಮಂಡ್ಯ 32 | ಶ್ರೀ ಆದಿಚುಂಚನಗಿರಿ ಗೋಶಾಲೆ, ಕರೋರಠಿ, ನಾಗಮಂಗಲ ತಾಲ್ಲೂಕು ಮಂಡ್ಯ ಜಿಲ್ಪೆ 
ಮಂಡ್ಯ 33 |ಥ್ಯಾನ್‌ ಫೌಂಡೇಶನ್‌ ಗೋರಕ್ಷಾ ಟ್ರಸ್ಟ್‌ ಚೈತ್ರ ಗೋಶಾಲೆ, ದೊಡ್ಡಬ್ಯಾಡರಹಳ್ಳಿ, ಕಸಬಾ 
ಹೋಬಳಿ, ಪಾಂಡವಪುರ ತಾಲ್ಲೂಕು, ಮಂಡ್ಯ ಜಿಲ್ಮೆ. 3 
ಮಂಡ್ಯ 34 | ಶ್ರೇಯಸ್‌ ಇಂಟರ್‌ ನ್ಯಾಷಿನಲ್‌ ಪೌಂಡೇಷನ್‌ (ರಿ), ಗೋಶಾಲೆ. ಹಡೇನಹಳ್ಳಿ ಗ್ರಾಮ, 
ಬಂಡಿಗೆನವಿಲೆ ಹೋಬಳಿ, ನಾಗಮಂಗಲ ತಾಲ್ಲೂಕು, ಮಂಡ್ಯ ಜಿಲ್ಲೆ, 
ಮಂಡ್ಯ 35 | ಯತಿರಾಜ ಸೇವಾ ಟ್ರಸ್ಟ್‌, ಕೆರೆತೊಣ್ಣೂರು, ಕಸಬಾ ಹೋಬಳಿ, ಪಾಂಡವಪುರ ತಾಲ್ಲೂಕು, 
ಮಂಡ್ಯ ಜಿಲ್ಲೆ, 
ಬಾಗಲಕೋಟೆ ಬಾಗಲಕೋಟೆ '36 ' | ಪಿಂಜರಾಪೋಲ್‌ ಸಂಸ್ಥೆ ಗೋಶಾಲೆ, ಎ.ಪಿ.ಎಂ.ಸಿ, ನವನಗರ, ಬಾಗಲಕೋಟಿ 
ಬಾದಾಮಿ 37 | ಶ್ರೀಗುರು ಒಪ್ಪತ್ತೇಶ್ವರ ಮಠದ ಟ್ರಸ್ಟ್‌ ಪಿಂಜರಾಪೋಲ್‌ ಗೋಶಾಲೆ, ಇ೦ಜಿನವಾರಿ 
ಬಾದಾಮಿ 38 | ಶ್ರೀ ಅಭಿನವ ಒಪ್ಪತ್ತೇಶ್ವರ ಜಲಚರ ಪ್ರಾಣಿಗಳ ಸಂರಕ್ಷಣಾ ಸೇವಾ ಕೇ೦ದ್ರ, ಕೆಂದೂರ 
ಬಾದಾಮಿ 39 | ಶ್ರೀ ಮಾರವಾಡಿ ಗೋಶಾಲೆ ಪಿಂಜರಾಪೋಲ್‌ ಸಂಸ್ಥೆ) ಗುಳೇದಗುಡ್ಡ 
ಬಾದಾಮಿ 40 | ಶ್ರೀ ಮದ್ದೀರಶ್ರವ ಶಿವಯೋಗ ಮಂದಿರ ಸಂಸ್ಥೆ, ಶಿಪಯೋಗ ಮಂದಿರ 
ಮುಧೋಳ 41 | ಶ್ರೀ ಗೋಪಾಲಕೃಷ್ಣ ಗೋ ಸೇವಾ ಸಮಿತಿ, ಮುಧೋಳ 


ಷಿ 


9 ಹಾವೇರಿ ಹಾವೇರಿ 42 | ಶ್ರೀ ಬಸವೇಶ್ವರ ಗೋಶಾಲೆ ಸಂಗೂರ, ತಾ। ಜಿ॥ ಹಾವೇರಿ " _ 
ಹಾವೇರಿ 43 | ಪವನ ಗೋಶಾಲೆ (ಎಸ್‌.ಟಿ) ಸಂಗೂರ, ತಾ॥ ಜಿ] ಹಾವೇರಿ < 
ಹಾವೇರಿ 44 | ಶೀ ಶೇಷಾಚಲ ಸದ್ರರು ಶಿಕ್ಷಣ ಸಂಸ್ಥೆ(ರಿ) ಅಗಡಿ ತಾ॥ ಜಿ] ಹಾಷೇರಿ 3 
ಹಾನಗಲ್‌ 45 |ಭಾರತಿಯ ಗೋವಂಶ ರಕ್ಷಣಾ ಸಂವರ್ದನಾ ಪರಿಷತ್‌ ಕರ್ನಾಟಕ ಶಾಖೆ ಇನಾಂ 
| ಲಕಮಾಪುರ - - 
10 | ಉತ್ತರ ಕನ್ನಡ ಕುಮಟಾ 46 | ಧರ್ಮಚಕ್ರ ಟ್ರಸ್ಟ್‌ (ರಿ, ಅಮೃತಧಾರಾ ಹೊಸಾಡ ಮೂರೂರು ಪೋಸ್ಟ್‌, ಕುಮಟಾ 
(ಕಾರವಾರ) ತಾಲ್ಲೂಕು £ 
ಯಲ್ಲಾಪುರ 47 | ಶ್ರೀ ಗೋವರ್ಧನರರಿ ಸ್ಪರ್ಣವಲ್ಲಿ ಗೋಶಾಲೆ, ಸಾ:ಕರಡೊಳ್ಳಿ 
ಭಟ್ಟಿಳ 48 | ಶ್ರೀ ಚಿತ್ರಾಪುರ ಮಠ (ಮಠದ ಗೋಶಾಲೆ), ಚಿತ್ರಾಪುರ, ಶಿರಾಲಿ 
ಸಿದ್ಧಾಪುರ 49 | ಅಮೃತಭಾರಾ(ಗೋಸ್ವರ್ಗ) ಗೋಶಾಲೆ, ಶ್ರೀರಾಮದೇವ ಭಾನ್ಮುಳಿ ಮಠ, ಅಂಚೆ: ಬೇಡ್ಕಣಿ 
ತಾ: ಸಿದ್ದಾಪೂರ 
ಹೊನ್ನಾವರ 50 [ಶ್ರೀ ವೀರಾಂಜನೇಯ ಧಾರ್ಮಿಕ ಹಾಗೂ ದತ್ತಿ ಸಂಸ್ಥೆ(ರಿ, ಅಮೃತಧಾರಾ ಗೊಳಾಲೆ, 
ಶ್ರೀಕ್ಷೇತ್ರ ಬಂಗಾರಮಕ್ಕಿ ಗೇರುಸೊಪ್ಪಾ, ಹೊನ್ನಾವರ ತಾಲ್ಲೂಕು 
11 | ಬೆಂಗಳೂರು | ದೊಡ್ಡಬಳ್ಳಾಪುರ 51 | ರಾಷ್ಟ್ರೋತ್ಥಾನ ಗೋಶಾಲೆ, ಮಾಧವ ಸೃಷ್ಠಿ, ಶ್ರೀ ಕ್ನೇತ್ರ] ಫಾಟಿ ಸುಬ್ರಮಣ್ಯ, 
ಗ್ರಾಮಾಂತರ ' ದೊಡ್ಡಬಳ್ಳಾಪುರ ತಾಲ್ಲೂಕು ಬೆಂಗಳೂರು ಗ್ರಾಮಾಂತರ ಜಿಲೆ 
ದೇವನಹಳ್ಳಿ 52 [ಶ್ರೀ ಗೋಕುಲ ಸೇವಾ ಸಮಿತಿ ಟ್ರಸ್ಟ್‌ (ರಿ, ವಾರ್ಡ್‌. ಸಂಖ್ಯ: 23 ಅಸ್ಕುಪೇಟೆ, 
ಕೋಡಿಮಂಚೇನಹಳ್ಳಿ ದೇವನಹಳಲ್ಲಿ ಟೌನ್‌, ಬೆಂಗಳೂರು ಗ್ರಾಮಾಂತರ ಜಿಲ್ತೆ 
ನೆಲಮಂಗಲ 53 |ಶ್ರೀಸ್ಪರ್ಣಾಂಬ ವಿದ್ಯಾ ಗುರುಕುಲ (ರ ಹೊನ್ನಮ್ಮ ಗವಿಮಠ ಶಿವಗಂಗೆ ತಾಲ್ಲೂಕು. 
ದೇವನಹಲ್ಲಿ 54 | ಪದ್ಮಾವತಿ ಪ್ರಾಣಿ ದಯಾ ಸಂಘ, ವಿಜಯಪುರ, ದೇವನಹಳ್ಳಿ ತಾಲ್ಲೂಕು 
ನೆಲಮಂಗಲ 55 |ಶ್ರೀ ವನಕಲ್ಲು ಮಲ್ಲೇಶ್ವರ ಮಹಾ ಸಂಸ್ಥಾನ ಮಠ, ಗೋಶಾಲೆ, ಹೆಗ್ಗುಂದ, ಸೋಂಪುರ 
ಹೋಬಳಿ ನೆಲಮಂಗಲ ತಾಲ್ಲೂಕು. 
ನೆಲಮಂಗಲ 56 [ಶ್ರೀ ಓಂಕಾರ ಚಾರಿಟಬಲ್‌ ಟ್ರಸ್ಟ್‌, ಶ್ರೋ ಓಂಕಾರ್‌ ಗೋಶಾಲೆ, ಮೇಲಗಣವಿ ಮಠ, 
ಶಿವಗಂಗಾ ಕ್ಷೇತ್ರ, ಕಂಬಾಳಗ್ರಾಮ, ಸೋಂಪುರ ಹೋಬಳಿ, ನೆಲಮಂಗಲ ತಾ: 
12 | ಚಿಕ್ಕಮಗಳೂರು | ಶೃಂಗೇರಿ 57 |ಶೃಂಗೇರಿ ಶಾರದಾ ಪೀಠ೦ಂ ಶಾರದಾಂಬ ಜಚಾರಿಟಿಬಲ್‌ ಟ್ರಸ್ಟ, ಶೃಂಗೇರಿ ಸರಸಿಂಹವನ 
ಗೋಶಾಲೆ 
ಕೊಪ್ಪ 58 | ಶ್ರೀ ಸ್ವಯಂಪ್ರಕಾಶ ಟ್ರಸ್ಟ್‌, ಶ್ರೀ ಮಠ, ಹರಿಹರಪುರ ಅಂಚೆ, ಕೊಪ್ಪ ತಾಲ್ಲುಕು 
ಕೊಪ್ಪ 59 | ಶ್ರೀ ಕಾಮಧೇನು ಗೋಸೇವಾ ಟ್ರಸ್ಟ್‌, ಕೆಮ್ಮಣ್ಣು, ಹೇರೂರು (ಅಂಚೆ) 
ಕೊಪ್ಪ 60 |ಶ್ರೀ ದತ್ತಾತ್ರೇಯ ಧರ್ಮಕ್ನೇತ್ರ ಸಂಸಾರದ ಟ್ರಸ್ಟ್‌(ರಿ) ಗೌರಿಗದ್ದ, ಮೇಲುಬಿದರೆ ಗ್ರಾಮ, 
ಕೊಪ್ಪ ತಾ: ಚಿಕೃಮಗಳೂರು 
ಕೊಪ್ಪ 61 | ಶ್ರೀಮದ್‌ ರಂಬಾಪೂರಿ ಪೀಠ, ಬಾಳೇಹೊನ್ನೂರು, ಕೊಷ್ಟ ತಾ: 


Fr 


13 | ಮೈಸೂಮ ಮೈಸೂರು 62 | ಮೈಸೂರು ಪಿಂಜರಾಪೋಲ್‌ ಸೊಸೈಟಿ ಲಿ.(ರಿ), ಚಾಮುಂಡಿಬೆಟ್ಟದ ಪಾದ; ಮೈಸೂರು 
> ನಂಜನಗೂಡು 6 |ಶ್ರೀ ಶಿವರಾತ್ರೀಶ್ಸರ ಗ್ರಾಮೀಣಾಭಿವೃದ್ದಿ ಪ್ರತಿಷ್ಠಾನ, ಜೆ.ಎಸ್‌.ಎಸ್‌ ಮಹಾವಿದ್ಯಾಪೀಥ, 
” ಸುತ್ತೂರು, ನಂಜನಗೂಡು ತಾ: 
ತಿ.ನರಸೀಪುರ 64 |ಕರ್ನಾಟಕ ಪ್ರಾಣಿದಯಾ ಪಿಂಜರಾಪೆಛಕೀಲ್‌ ಟ್ರಸ್ಟ್‌ (ರಿ, ಲಿಂಕ್‌ ರಸ್ತೆ, ಕುರುಬೂರು, 
ತಿ.ಸರಸೀಪುರ ತಾ: 
14 | ಬೀದರ್‌ ಬೀದರ್‌ 65 | ಶ್ರೀಲಕ್ಷಿಸತ್ಯನಾರಾಯಣ ಚಾರಿಟೇಬಲ್‌ ಗೋಶಾಲಾ ಟ್ರಸ್ಟ್‌ ಬೀದರ 
' ಹುಮನಾಬಾದ 66 [ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಪಂಚಕಮೀಟಿ ಗೋಶಾಲೆ ಚಾಂಗಲೇರಾ 
ಹುಮನಾಬಾದ 67 |ಮಣಿಗಿರಿ ವೆಲ್‌-ಫೇರ್‌ ಟ್ರಸ್ಟ ಗೋಶಾಲೆ ಮಾಣಿಕನಗರ 
ಹುಮನಾಬಾದ 68 | ಶ್ರೀ ಜಗದುರು ಸಿದ್ದಬಸಬೇಶ್ವರ ವಿದ್ಯಾಪೀಠ ಟ್ರಸ್ಟ್‌ ಗೋಶಾಲೆ ಬಸವತೀರ್ಥ ಮಠ 
ಔರಾದ 69 | ಶ್ರೀ ಮಹಾದೇವ ಗೋಶಾಲಾ ಮತ್ತು ಚಾರಿಟೇಬಲ್‌ ಟ್ರಸ್ಟ್‌ ಸೋನಾಳವಾಡಿ ತಾ: ಔರಾದ 
ಔರಾದ 70 | ಶ್ರೀ ಅಮರೇಶ್ವರ ಗೋರಕ್ಷಣಾ ಸಂಸ್ಥಾನ ಟ್ರಸ್ಟ್‌ (ರ) ಔರಾದ ಬಿ 
ಭಾಲ್ಕಿ 71 | ಹಿರೇಮಠ ಸಂಸ್ಥಾನ ವಿದ್ಯಾಪೀಠ ಟ್ರಸ್ಟ್‌ ಭಾಲ್ಕಿ, ತುರಗಾಯಿ ರಾಮಣ್ಣ್ಮಾ ಗೋಶಾಲೆ ಟೇಕಣಿ 
ತಾಂಡಾ ಬಾಲ್ಕಿ 
ಬಸವಕಲ್ಯಾಣ 72 | ಶ್ರೀ ಸಾಯಿನಾಥ ಚಾರಿಟೇಬಲ್‌ ಟ್ರಸ್ಟ್‌ ಸರಜವಳಗಾ ಬಸವಕಲ್ಯಾಣ 
ಬೀದರ 73 | ಹೊನ್ನಿಕೇರಿ ಸಿದ್ದೇಶ್ವರ ಗೋಶಾಲೆ ಹೊನ್ನಿಕೇರಿ 
15 |ದಕ್ಲಿಣಕನ್ನಡ ಬಂಟ್ಕಾಳ 74 | ಗೋವನಿತಾಶ್ರಯ ಟ್ರಸ್ಟ್‌ (ರ) ಗೋಶಾಲೆ, ಬೀಜಗುರಿ, ಪಜೀರು, ಬಂಟ್ವಾಳ ತಾಲ್ಲೂಕು 
(ಮಂಗಳೂರು) ಬಂಟ್ಕಾಳ 75 |ಶ್ರೀ ವಿಶ್ವೇಶ್ವರತೀರ್ಥ ಗೋ ಸಂರಕ್ಷಣಾ ಕೇಂದ್ರ, ಭಾರತ ಸೇವಾಶ್ರಮ (ರಿ) ಸೇವಾಧಾಮ, 
ಕನ್ಯಾನ, ಬಂಟ್ಕಾಳ ತಾ 
ಬಂಟ್ಟಾಳ 716 |ಪಶ್ರೀಗುರುದೇವ ಚ್ಯಾರಿಟೇಬಲ್‌ ಕಮಿಟಿ (ರ) ಒಡಿಯೂರು, ಬಂಟ್ಟಾಳ ತಾಲ್ಲೂಕು 
ಬಂಟ್ಟಾಳ 77 | ಅಮೃತಧಾರೆ ಗೋಶಾಲೆ, ಕೈರಂಗಳ, ಬಂಟ್ಕ್ಮಾಳ ತಾಲ್ಲೂಕು 
ಬಂಟ್ಮಾಳ 78 | ಸಿಯೋನ್‌ ಆಶ್ರಮ (ರಿ), ಗಂಡಿಬಾಗಿಲು, ಬೆಳ್ತಂಗಡಿ ತಾಲೂಕು 
ಬೆಳಂಗಡಿ 79) |ಸೌತಡ್ಯ ಮಹಾಗಣಪತಿ ದೇವಾಲಯ ಕೊಕ್ಕಡ, ಬೆಳ್ತಂಗಡಿ ತಾಲ್ಲೂಕು 
ಬೆಳಂಗಡಿ 80 [ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ದಿ ಯೋಜನೆ, ಕಾಮಧೇನು ಗೋಶಾಲೆ, ಹಳ್ಳಿಂಗೇರಿ, 
ಕೊಕ್ಕಡ, ಬೆಳ್ತಂಗಡಿ ತಾಲ್ಲೂಕು 
ಬೆಳಂಗಡಿ 81 | ಕಾವೇರಮ್ಮ ಅಮೃತಧಾರಾ ಗೋ ಸೇವಾ ಟ್ರಸ್ಟ್‌, ಗುಂಡೂರಿ, ಬೆಳಂಗಡಿ ತಾ. 
ಬೆಳ್ತಂಗಡಿ 82 | ಸ್ವಾಮಿ ವಿವೇಕಾನಂದ ಸೇವಾಶ್ರಮ ಟ್ರಸ್ಟ್‌, ಬ೦ಡೇರಿ, ಕಳ೦ಜ'ಗ್ರಾಮ, ಬೆಳಂಗಡಿ ತಾಲ್ಲೂಕು 
ಬೆಳಂಗಡಿ 83 | ಶ್ರೀ ಪರಾಶಕ್ತಿ ಟ್ರಸ್‌ ಶ್ರೀ ಪರಾಶಕ್ತಿ ದೇಗುಲ ಸಮುಚ್ಚಯ, ಮಡ್ಯಾರ್‌, ಕೋಟೆಕಾರ್‌, ಮಂಗಳೂರು 
ಮಂಗಳೂರು 84 |ಓಂ ಪ್ರಕೃತಿಧಾಮ ಟ್ರಸ್ಟ್‌ (ರಿ), ಮುಚ್ಚೂರು, ಮಂಗಳೂರು ತಾಲ್ಲೂಕು 
ಮಂಗಳೂರು 85 [ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ತಾನ, ನಂದಿನಿ ಗೋಶಾಲೆ, ಕಟೀಲು, ಮಂಗಳೂರು 
ಮಂಗಳೂರು 86 |ಶಕ್ತಿ ದರ್ಶನ ಯೋಗಾಶ್ರಮ ತಾಳಿಪಾಡಿ, ಕಿನ್ನಿಗೋಳಿ, ಮಂಗಳೂರು ತಾ 
ಮಂಗಳೂರು 87 | ಕಪಿಲಾ ಪಾರ್ಕ್‌, ಕೆಂಜಾರು, ಮಂಗಳೂರು ತಾ 
ಮಂಗಳೂರು 88 | ಸುಬ್ರಹ್ಮಣ್ಯ ದೇವಸ್ಥಾನ ಪಾವಂಜಿ ಗೋಶಾಲೆ, ಪಾವಂಜಿ, ಮಂಗಳೂರು ತಾ 


sf 


ಪುತ್ತೂರು 89 | ಧರ್ಮಶ್ರಿ ಪ್ರತಿಷ್ಠಾನ (ರಿ), ಹನುಮಗಿರಿ, ಪುತೂರು ತಾ. - 4 
ಪುತ್ತೂರು 90 | ಮುಳಿಯ ಗೋವಿಹಾರ ಪ್ರತಿಷ್ಠಾನ ಟ್ರಸ್ಟ್‌, ಪುತೂರು ತಾ K 
ಕಡಬ 91 | ಶ್ರೀ ಸಂಪುಟ ನರಸಿಂಹ ಸ್ವಾಮಿ ಶ್ರೀ ಸುಬ್ರಹ್ಮಣ್ಯ ಮಠ, ಸುಬ್ರಹ್ಮಣ್ಯ, ಕಡಬ ತಾಲ್ಲೂಕು " 
ಪುತೂರು 92 | ಗೋಕುಲಂ ಭಾರತೀಯ ಭಾವೈಕ್ಯ ಪ್ರತಿಷ್ಠಾನ (ರಿ) ಗೋಶಾಲೆ, ಸವಣೂರು ಅಂಚೆ, ಪುತ್ತೂರು ತಾ 
16 | ಚಾಮರಾಜನಗರ | ಹನೂರು 93 |ಶ್ರೀ ಮಲೈಮಹದೇಶ್ವರ ಸ್ವಾಮಿ ಕೃಪಾ ಎಜುಕೇಷನ್‌ ಸೊಸೈಟಿಲಿ, ಮಲ್ಯ 
ಮಹದೇಶ್ವರಬೆಟ್ಟ, ಹನೂರು ತಾಲ್ಲೂಕು, ಜಾಮರಾಜಸಗರ ಜಿಲ್ಲೆ 
17 | ತುಮಕೂರು ತಿಪಟೂರು 94 |ಸುಕ್ತೇತ್ರ ಎಜುಕೇಷನಲ್‌ ಅಂಡ್‌ ಚಾರಿಟಬಲ್‌ ಟ್ರಸ್ಟ, ರಂಗಾಪುರ, ತಿಪಟೂರು ತಾಲ್ಲೂಕು 
ಗುಬ್ಬಿ ೨5 | ಧ್ಯಾನ್‌ ಫೌಂಡೇಶನ್‌, ಎಂ.ಎನ್‌ ಕೋಟೆ, ಗುಬ್ಬಿ ತಾಲ್ಲೂಕು 
ಊರ್ಡಿಗೆರೆ 96 |ಶ್ರೀಕ್‌ಲಷ್ನ ಗೋಶಾಲಾ ಫೌಂಡೇಶನ್‌ (ರಿ) ಕೆಂಪುಹಲ್ಳಿ ಗ್ರಾಮ, ಊರ್ಡಿಗೆರೆ ತಾ: 
ತುಮಕೂರು 97 | ಶ್ರೀಸಿದ್ಧಗಂಗಾ ಮಠ ಟ್ರಸ್ಟ್‌ ಶ್ರೀ ಸಿದ್ದಗಂಗಾ ಮಠ, ತುಮಕೂರು 
18 | ಗದಗ ಲಕ್ಷ್ಮೇಶ್ವರ 98 | ಶ್ರೀ ಕುಮಾರೇಶ್ವರ ಜೀವನ ವಿಕಾಸ ಪ್ರತಿಷ್ಠಾನ (ರ) ದೇಶಿಯ ಗೋ ತಳಿ ಸಂರಕ್ಷಣಾ ಹಾಗೂ 
ಸಂವರ್ಧನಾ ಕೇಂದ್ರ. ಬಾಳೇಹೊಸೂರ. ತಾ: ಲಕ್ಟೇಶ್ವರ, ಜಿಲ್ಲೆ: ಗದಗ 
19 |ಬಳ್ಳಾರಿ ಬಳ್ಳಾರಿ 99 |ಶ್ರೀ ಗೋರಕ್ಷಣ ಸಂಘ ಗೋಶಾಲೆ ಕಹಕಲ ರಸ್ತೆ, ಬಳ್ಳಾರಿ ತಾಲೂಕು. 
ಹೋಸಪೆಟೆ 100 | ಶ್ರೀ ಮಹಾವೀರ್‌ ಜೈನ್‌ ಗೋಶಾಲೆ ಶೀ ಮಹಾವೀರ್‌ ನವಜೈನ್‌ ಸೇವಾ ಟ್ರಸ್ಪ (ಈ) ಇಂಗಳಿಗಿ 
ರಸ್ತೆ, ಅಹಿಂಸನಗರ, ಮಲಪನಗುಡಿ, ಹೋಸಪೆಟೆ ತಾಲೂಕು 
ಸಿರುಗುಪ್ಪ 101 | ಶ್ರೀ ಗುರು ಮರಿಶಿವಯೋಗೀಶ್ವರ ಗೋಶಾಲೆ ಹಳೆಕೋಟಿ-64 ಸಿರುಗುಪ್ಪ ತಲೂಕು 
20 |ಜಿತ್ರದುರ್ಗ ಚಿತ್ರದುರ್ಗ 102 | ಆದಿಚುಂಚನಗಿರಿ ಗೋಶಾಲೆ, ಕಾತ್ರಾಳು ಕೆರೆ ಚಿತ್ರದುರ್ಗ 
ಹಿರಿಯೂರು 103 | ಸ್ವರ್ಣಭೂಮಿ ಗೋಶಾಲೆ, ಬೀರೇನಹಲ್ಲಿ, ಹಿರಿಯೂರು ತಾ; ಚಿತ್ರದಮರ್ಗ ಜಿಲ್ವೆ. 
ಹಿರಿಯೂರು 104 | ಸಮೃದ್ಧಿ ಗೋಆಶ್ರಮ, ಗೋಗೆರ, ಯರದಕಟ್ಟೆ, ಹಿರಿಯೂರು ತಾ; ಚಿತ್ರದುರ್ಗ ಜಿಲ್ತೆ. 
ಮೊಳಕಾಲ್ಮೂರು 105 | ಶ್ರೀ ಬ್ರಹ್ಮಗಿರಿ ಸಿದ್ದೇಶ್ವರ ಸ್ವಾಮಿ ಗೋಶಾಲೆ, ರೊಪ್ಪ, ಸಿದ್ಧಾಪುರ ಅಂಚೆ, ಮೊಳಕಾಲ್ಮೂರು 
ತ್ರಾ ಚಿತ್ರದುರ್ಗ ಜಿಲ್ವೆ. 
ಚಳಕೆರೆ 106 [ಶ್ರೀ ಮುತ್ತೈಗಳ ಸ್ಮಾಮಿ ದೇವರ ಎತ್ತುಗಳ ಗೋ ರಕ್ಷಣಾ ಟ್ರಸ್ಟ, ಬೊಮ್ಮದೇವರಹಪ್ನೆ, 
ನನಿವಾಳ, ಚಳಕೆರೆ ತಾ: ಚಿತ್ರದುರ್ಗ ಜಿಲ್ಲೆ. 
ಚಳತೆರೆ 107 | ನಂದ ಮಸೂರ ಬಾವೂಜಿ ಪರಂಪರೆ ವೆಂಕಟೇಶ್ವರ ದೇವರ ಹಸುಗಳ ಗೋಶಾಲೆ, 
ಸಂದನಹಳ್ಳಿ ಲಂಬಾಣಿಹಟ್ಟಿ, ಕುರುಡೀಹಳ್ಳಿ, ಚಳಸೆರೆ ತಾ: ಚಿತ್ರದುರ್ಗ ಜಿಲ್ವೆ. 
ಚಳ್ಳಕೆರೆ 108 | ಕನ್ನೇಶ್ವರ ಸ್ವಾಮಿ ದೇವರ ಹಸುಗಳ ಗೋಶಾಲೆ, ದೊಡ್ಲೇರಿ ಚಳ್ಳಕೆರೆ ತಾ: ಚಿತ್ರದುರ್ಗ ಜಿಲ್ವೆ. 
ಚಳ್ನಕೆರೆ 109 | ಹಿರೇಕೆರೆ ಕಾವಲು ಜೌಡೇಶ್ವರಿ ಗೋರಕ್ಷಣಾ ಸಂಸ್ಥೆ, ಗೊಲ್ಲಹಳ್ಳಿ ಚಳ್ಳಕೆರೆ ತಾ, ಚಿತ್ರದುರ್ಗ ಜಿಲ್ವೆ. 
ಮೊಳಕಾಲ್ಮೂರು 110 | ಶ್ರೀಶೈಲ ಮಲ್ಲಿಕಾರ್ಜುನ ದೇವರ ಎತ್ತುಗಳ ಟ್ರಸ್ಟ್‌, ಮುತ್ತಿಗಾರಹಳ್ಳಿ ಮೊಳಕಾಲ್ಮೂರು ತಾ 


ಚಿತ್ರದುರ್ಗ ಜಿಲ್ಲೆ. 


pS 


21 | ವಿಜಯಪುರ ವಿಜಯಪುರ 1 | ಶ್ರೀ.ಸಿದ್ದೇಶ್ವರ ಸಂಸ್ಥೆಯ ಶ್ರೀ ರಾಮನಗೌಡ.ಬ.ಪಾಟೀಲ್‌ ಗೋರಕ್ಷಕ ಕೇಂದ್ರ, ಕಗ್ಗೋಡ 
ks ಗೋಶಾಲೆ, ವಿಜಯಪುರ 
” ಮುದ್ದೇಬಿಹಾಳ 112 |ಶ್ರೀ.ಪ್ರಮೋದಾತ್ಮಕ ಗೋ ಸಂರಕ್ಷಣಾ ಕೇಂದ್ರ ಯಲಗೂರ ತಾ|| ಮುದ್ದೇಬಿಹಾಳ 
ವಿಜಯಪುರ 3 |ದಿ ಕ್ಯಾಟಿಲ್‌ ಬ್ರಿಡಿಂಗ್‌&ಡೈರಿ ಫಾರಮಿಂಗ ಅಸೋಸಿಯೇಶನ ಭೂತನಾಳ ಟ್ಯಾಂಕ, 
ವಿಜಯಪುರ ಗೋಶಾಲೆ 
22 | ಹಾಸನ ಅರಸಿಕೆರೆ 4 | ಶ್ರೀ ಭಗಾವಾನ್‌ ಮಹಾವೀರ್‌ ಗೋಶಾಲೆ ಟ್ರಸ್ಟ್‌ ಚಿಕ್ಕಾರಹಲ್ಲಿ ಗೇಟ್‌, ಬಾಣವಾರ ಹೋಬಳಿ, 
ಅರಸೀಕೆರೆ ತಾ: 
ಅರಸೀತೆರೆ 5 [ಶ್ರೀ ಭಾರತೀ ತೀರ್ಥ, ಹಾರನಹಳ್ತಿ, ಅರಸೀಕೆರೆ 
ಅರಸೀಕೆರೆ 6 .| ಶ್ರೀ ಕೋಡಿಮಠ ಗೋಶಾಲೆ, ಅಣ್ಣನಾಯಕನಹಳ್ಳಿ, ಸತ 
23 | ದಾವಣಗೆರೆ ಹರಿಹರ 7 |ಶ್ರೀಸದ್ದುರು ಸಮರ್ಥ ನಾರಾಯಣ ಆಶ್ರಮ, ಯಂತ್ರಾಪುರ ಪೋಸ್ಟ್‌ ಹರಿಹರ ತಾಲ್ಲೂಕು 
ದಾವಣಗೆರೆ 118 [ಪ್ರಾಣಿದಯಾ ಜ್ಞಾನಪ್ರಸಾರಕ ಸಂಘ!ರಿ) ಪಿ.ಬಿ.ರಸ್ತೆ ಆವರಗೆರೆ 
ದಾವಣಗೆರೆ 9 | ಶ್ರೀ ರುದ್ರೇಶ್ವರ ವಿದ್ಯಾ ಸಂಸ್ಥೆ (ರಿ) ಹೆಬ್ಬಾಳ ದಾವಣಗೆರೆ ತಾಲ್ಲೂಕು ಮತ್ತು ಜಿಲ್ವೆ 
ನ್ಯಾಮತಿ 20 |ಶ್ರೀ ಸಂತ ಸೇವಾಲಾಲ್‌ ಜನ್ಮಸ್ಥಾನ ಮಹಾಮರಠ ಸಮಿತಿ (ರಿ, ಸೂರಗೊಂಡನಕೊಪ್ಪ, 
ನ್ಯಾಮತಿ ತಾಲ್ಲೂಕು, 
ಜಗಳೂರು 21 | ವಶಿಷ್ಠ ಗೋಶಾಲೆ ಬಿಳಿಚೋಡು. ಜಗಳೂರು ತಾಲ್ಲೂಕಕು, 
ಜಗಳೂರು 22 | ಬಸವರಾಜಪ್ಪ ಗೋಶಾಲೆ, ದೊಣೆಹಳ್ತಿ, ಜಗಳೂರು ತಾ, ದಾ 
ಜಗಳೂರು 123 | ಕೃತಿ ಜಾರಿಟೆಬಲ್‌ ಟ್ರಸ್ಟ್‌, ಜಗಳೂರು. 
ಜಗಳೂರು 24 | ಕಣ್ಣಕುಪ್ಪೆ ಗೋಶಾಲೆ, ಜಗಳೂರು ತಾ, ದಾವಣಗೆರೆ ಜಿಲ್ವೆ. 
ಜಗಳೂರು 125 | ಮುಸ್ಕೂರು ಗೋಶಾಲೆ, ಜಗಳೂರು ತಾ, ದಾವಣಗೆರೆ ಜಿಲೆ. 
ದಾವಣಗೆರೆ 126 | ಗೋಮಾತಾ ರೆಸ್ಕ್ಯೂ ಫೌಂಡೇಶನ್‌, 
ಹೊನ್ನಾಳಿ 27 |ಶ್ರೀ ಷ॥ ಬ ಡಾ॥ ಒಡಯರ್‌ ಚನ್ನಮಲ್ಲಿಕಾರ್ಜುನ ಸಾನ್‌ ಮಹಾಸ್ವಾಮಿಗಳು 
ಚನ್ನಪ್ಪಸ್ವಾಮಿ ಮಠದ ಪೀಠಾಧ್ಯಕ್ಷರು ಹಿರೇಕಲ್ಮಠ ಹೊನ್ನಾಳಿ 
ಹೊನ್ನಾಳಿ 28 | ಶ್ರೀ ಶಿವಕುಮಾರ ಸ್ವಾಮಿ ಹಾಲಶಂಕರ ಹಾಲಸ್ವಾಮಿ ಮಠ ರಾಂಪುರ 
ಹೊನ್ನಾಳಿ 29 | ಸಂತ' ಸೇವಾಲಾಲ್‌ ಜನ್ನಸ್ಥಾನ ಮಹಾಮಠ ಸಮಿತಿ (ರಿ, ಸೂರಗೊಂಡನಕೊಪ್ಪ, 
ಚಿನ್ನಿಕಟ್ಟೆ ಗ್ರಾಮ, ಹೊನ್ನಾಳಿ ತಾ: ದಾವಣಗೆರೆ ಜಿಲ್ಲೆ ' 
ಹೊನ್ಮಾಳಿ 30 | ಕಾಮಧೇನು ಗೋಶಾಲೆ ಶ್ರೀ ರಾಘವೇಂದ್ರ ಸೇವಾ ಟ್ರಸ್ಟ್‌ (ರಿ) ಅಗ್ರಹಾರ ಹೊನ್ನಾಳಿ 
24 | ಮಡಿಕೇರಿ ಮಡಿಕೇರಿ 31 | ಶ್ರೀ ಕೃಷ್ಣ ಗೋಶಾಲೆ 
ವಿರಾಜಹೇಟೆ 32 | ಕಾಮಧೇನು ಗೋಶಾಲೆ ಹಾಗೂ ಚಾರಿಟೇಬಲ್‌ ಟ್ರಸ್ಟ ರಿ. ಕಾವಾಡಿ ಪುಮ ಅಮ್ಮತ್ತಿ ಹೋಬಳಿ ವಿರಾಜಪೇಟ 
25 | ಕೊಪ್ಪಳ ಕೊಪ್ಪಳ 133 | ಶ್ರೀ ಮಾಹಾವೀರ ಜೈನ್‌ ಗೋಶಾಲೆ ಕೊಪ್ಪಳ 
ಗಂಗಾಪತಿ 34 | ಶ್ರೀ ದುರ್ಗಾ ಮಾತಾ ಗೋಶಾಲಾ ಟ್ರಸ್ಟ ವಾಲಿಕಿಲಾ ಮೇಗೋಟೆ, ಆನೆಗುಂದಿ 
ಕುಷ್ಠಗಿ 135 |ಶ್ರೀ ಜಯಮಲ ಜೈನ್‌ ಗೋಶಾಲೆ, ಗುಡಿಕಲಕೇರಿ, ಕುಷ್ಠಗಿ 
ಯಲಬುರ್ಗಾ 36 


ಶ್ರೀ ಬಸವಲಿಂಗೇಶ್ವರ ಶ್ರೀಧರ ಮುರಡಿ ಹಿರೇಮಠ ಗೋಶಾಲೆ ಸೇವಾ ಸಂಘ, ಯಲಬುರ್ಗಾ 


7: 


26 | ಬೆಂಗಳೂರು ಬೆಂಗಳೂರು ಪೂರ್ವ 137 |ಶ್ರೀ ಕ್ರಷ್ಣ ಗೋಶಾ; ದೊಡ್ಡಗುಬ್ಬಿ 
ನಗರ ಜಿಲ್ಲೆ ಬೆಂಗಳೂರು ಪೂರ್ವ 138 | ಬೆಂಗಳೂರು ಗೋರಕ್ಷಣಾ ಶಾಲಾ ಬೆಂಗಳೂರು ಪೂರ್ವ ತಾಲ್ಲೂಕು, TE ಜಿಲೆ 
ಬೆಂಗಳೂರು ದಕ್ಷಿಣ 139 | ಬಸವೇಶ್ವರ ಸ್ವಾಮಿಸೇವಾಟ್ರಸ್ಟ್‌ ನಂದಿ ಗೋಶಾಲೆ ಪ್ರರದಪಾಳ್ಯ 4 
ಬೆಂಗಳೂರು ದಕ್ಷಿಣ 140 | ಪಾಟ್‌ ಪೊಂಡೇಶನ್‌ ಪಟ್ಟಣಗೆರೆ, 
ಬೆಂಗಳೂರು ದಕ್ಷಿಣ 141 | ಬಾಲಾಜಿ ಗೋಶಾಲೆ ಟ್ರಸ್ಟ್‌ ಜವರೆಗೌಡನ ದೊಡ್ಡಿ 
ಬೆಂಗಳೂರು ದಕ್ಷಿಣ 142 | ರಾಜರಾಜೇಶ್ವರಿ ದೇವಸ್ಥಾನ ಟ್ರಿಸ್ಟ್‌ ಆರ್‌.ಆರ್‌ ನಗರ 
ಬೆಂಗಳೂರು ದಕ್ಷಿಣ 143 | ಬಿ.ಜಿ.ಎಸ್‌ ಗೋಶಾಲೆ 
ಬೆಂಗಳೂರು ದಕ್ಷಿಣ 144 | ಪ್ರಾಂ ಗೋಶಾಲೆ 
ಬೆಂಗಳೂರು ದಕ್ಷಿಣ 145 | ಶ್ರೀಜಗದರು ಶಿವ ರಾಜೀಶ್ವರ ದೇಶಿಕೇಂದ್ರ ಸ್ವಾಮಿ ಆಶ್ರಮ 
ಬೆಂಗಳೂರು ದಕ್ಷಿಣ 146 | ಪ್ರೀ ಶ್ರೀನಿವಾಸ ಸಾಲಿ ಗ್ರಾಮ ದೇವಸ್ಥಾನ ಗೋಶಾಲೆ ಕೋಡಿಪಾಳ್ಯ 
ಬೆಂಗಳೂರು ದಕ್ಷಿಣ 147 | ಶ್ರೀ ಮದ್ದನಾರಾಯಣ ಆಶ್ರಮಟ್ರಸ್ಟ್‌ ರಾಮೋಹಳ್ಲಿ 
ಬೆಂಗಳೂರು ದಕ್ಷಿಣ 148 | ಶ್ರೀ ಸುಬ್ರಮಣ್ಯ ಸೇವಾಟ್ರಸ್ಟ್‌ ಗೋಶಾಲೆ ರಾಮೋಹಲ್ಲಿ 
ಬೆಂಗಳೂರು ದಕ್ಷಿಣ 49 |ಶ್ರೀ ಭಾರತಿ ಟ್ರಸ್ಟ್‌ ಗೋಶಾಲೆ ರಾಮೋಹಳ್ಳಿ 
ಬೆಂಗಳೂರು ದಕ್ಷಿಣ 50 | ಗೋಲೋಕ ಧಮ ಟ್ರಸ್ಟ್‌ 
ಬೆಂಗಳೂರು ದಕ್ಷಿಣ 51 | ಪ್ರಂಗೇರಿ ಶಾರದಾ ಪೀಠ 
ಬೆಂಗಳೂರು ದಕ್ಷಿಣ 52 | ರಿಷಬ್‌ ಕಾಮದೇನು ಗೋಶಾಲೆ 
ಬೆಂಗಳೂರು ದಕ್ಷಿಣ 53 [ಕನರಟಕ ಪ್ರಾಣಿ ದಯಾ ಸಂಘ 
ಆನೇಕಲ್‌ ತಾಲ್ಲೂಕು 54 | ಶ್ರೀ ಶ್ಯಾಮ್‌ ಗೋಶಾಲ, ಬನ್ನೇರುಘಟ್ಟ 
ಬೆಂಗಳೂರು ಉತ್ತರ ಜಿಲ್ಲೆ |155 | ನಾಟಿ ಹಸು ಗೋಶಾಲೆ, ಕಾಕೋಳು 
ಬೆಂಗಳೂರು ಉತ್ತರ ಜಿಲ್ಲೆ |156 | ಸದ್ದುರು ಸದ್ದಲ್‌ ಆದರ್ಶ ಗೋಶಾಲಾ ಸೀತಕೆಂಪಹಳ್ಳಿ 
ಬೆಂಗಳೂರು ಉತ್ತರ ಜಿಲ್ಲೆ | 157 | ಉದಾಸೀನ್‌ ಗೋಶಾಲೆ, ಎಂಇಜಿ ಕ್ಯಾಂಪಸ್‌ ಆವರಣ, ಅಲಸೂರು 
ಬೆಂಗಳೂರು ಉತ್ತರ ಜಿಲ್ಲೆ | 158 | ಪೇಣುಗೋಪಾಲಸ್ವಾಮಿ ಗೋಸಂರಕ್ಷಣಾ ಸೇವಾ ಟ್ರಸ್ಟ್‌, ಲಿಂಗರಾಜಪುರ, 
ಹೆಸರಘಟ್ಟಿಹೋಬಳಿ f 
ಬೆಂಗಳೂರು ಉತ್ತರ ಜಿಲ್ತೆ | 159 | ಇಸ್ಕಾನ್‌ ಗೋಶಾಲೆ, ಕಾಚರಕನಹಳ್ಳಿ, ಪ.ಚಿ ಹೆಣ್ಣೂರು ವ್ಯಾಪ್ತಿ 
27 | ಬೆಳಗಾವಿ ಚಿಕ್ಕೋಡಿ 160 | ದಯೋದಯ ಜೀವ ರಕ್ತಾ ಸಮೀತಿ ಗೋಶಾಲೆ ಸದಲಗಾ 
ಚಿಕ್ಕೋಡಿ 61 | ಶ್ರೀ ವಿರುಪಾಕ್ಷ ಲಿಂಗ ಸಮಾಧಿ ಮಠ ನಿಪ್ಕಾಣಿ 
ಚಿಕ್ಕೋಡಿ 62 |ಶ್ರೀ ಮಲಿಕಾರ್ಜುನ ಶ್ರೀಗಿರಿ ಮಠ ಆಡಿ 
ಚಿಕ್ಕೋಡಿ 63 | ಶ್ರೀ ವೀರಭದ್ರದೇವ ಕಾಡದೇವರ ಮಠ ಗೋಶಾಲೆ ಅಭಿವೃದ್ಧಿ ಟ್ರಸ್ಟ ಯಡೂರ 
ಸವದತ್ತಿ 64 | ಶ್ರೀ ಕಂ೦ಓಲಅಲಂಗಿ೦ಖಿ೫ ಗೋಶಾಲೆ, ಮುರಗೋಡ 
ಸವದತ್ತಿ 65 | ಶ್ರೀ ಶಿವಯೋಗಿಶ್ವರ ಸಾಧು ಸಂಸ್ಥಾನ ಮಂ,ಸಿ ಇಂಚಲ 
ಹುಕ್ನೇರಿ 66 | ಶ್ರೀಮನ್ನಿರಂಜನ ಜಗದುರು ಶ್ರೀ ದುರದುಂಡೀಶ್ವರ ಮಠ ಗೋಶಾಲೆ ಹರಗಾಪುರ ತಾ: 


ಹುಕ್ಕೇರಿ ಜಿ:ಬೆಳಗಾವಿ 


dg 


ಬೆಳಗಾಯಿ 67 |ಶ್ರೀ.ಭಗವಾನ. ಮಹಾವೀರ ಗೋಶಾಲೆ ಕೋಳಿಕೊಪ್ಪ. ತಾ,ಜಿ:ಬೆಳಗಾವಿ 
» ಬೆಳಗಾಖಿ 68 | ಮುಪ್ಪಿನಕಾಡಸಿದ್ದೇಶ್ವರ ಮಠ,ಸೇವಾ ಸಮಿತಿ.ಶಿವಾಪೂರ ತಾ,ಜಿ; ಬೆಳಗಾವಿ 
i ಚೆಳಗಾವಿ 69 | ಶ್ರೀ. ಸೋಮೆಶ್ವರ ಕಾಮಧೇನು ಗೋಸೇವಾಸಂಸ್ಥೆ ಸುಕ್ನೇತ್ರ ಪಂ೦ಚಗ್ರಾಮ ಮುಕಿಮಠ 
ಸಾ;ಭೂತರಾಮನ ಹಟ್ಟಿ ತಾ;ಜಿ;ಬೆಳಗಾವಿ 
ರಾಯಭಾಗ 70 |ಶ್ರೀಸಿದ್ದಪ್ರಭು ಸ್ವಾಮೀಜಿ ಶಿಕ್ಷಣ ಸಂಸ್ಥೆ ಬೆಂಡವಾಡ 
28 | ಕಲಬುರಗಿ ಚಿಂಚೋಳಿ 171 | ಜೈರಾಮ ಶಿಕ್ಷಣ ಸಂಸ್ಥೆ (ರಿ), ದಸ್ತಾಪೂರ ಗ್ರಾಮ ತಾ।ಚಿ೦ಚೋಳಿ 
ಕಲಬುರಗಿ 72 | ಶ್ರೀ ನಂದಿ ವೆಲ್‌ಪೇರ್‌ ಸೂಸ್ಕಟಿ ಆಫ್‌ ಕಲಬುರಗಿ 
ಕಲಬುರಗಿ 73 |ಶ್ರೀ ಗುರುದತ್ತ ದಿಗಂಬರ ಮಾಣಿಕೇಶ್ವರ ಸೇವಾ ಸಂಘ (ರಿ) ಮು.ದಿನಸಿೆ.ತಾಂಡ ತಾ॥ 
ಕಲಬುರಗಿ 
ಅಫಜಪೂರ 174 | ಸದ್ದುರು ಸೇವಾಲಾಲ ವಿದ್ಯಾಪಿಠ ಟ್ರಸ್ಟ ಗೋಬ್ಬುರವಾಡಿ ತಾಂಡ ತಾ|| ಅಫಜಪೂರ 
ಕಲಬುರಗಿ 75 | ಶಂಕರ ಶಿಕ್ಷಣ ಸಂಸ್ಥೆ (ರಿ) ಶ್ರೀನಿವಾಸ ಸರಡಗಿ ತಾಂಡ ತಾ|| ಕಲಬುರಗಿ 
ಅವರಾದ (ಬಿ) 76 |"ಶ್ರೀ ಸ್ವಾಮಿ ಸಮರ್ಥ ಸೇವಾ ಕಲ್ಯಾಣ ಕೇಂದ್ರ ಅವರಾದ (ಬಿ) ತಾ॥ ಕಲಬುರಗಿ 
ಜೀವರ್ಗಿ 77 | ಶ್ರೀ ವಿಜಯಬಾರತಿ ಚಾರಿಟೇಬಲ್‌ ಟ್ರಸ್ಟ (ರಿ) ಗ೦ಂವಾರ್‌ ತಾ।| ಜೀವರ್ಗಿ 
ಕಲಬುರಗಿ 78 | ಶ್ರೀ ಮಾಧವ ಗೋ ವಿಜ್ಞಾನ ಅನುಸಂಧಾನ ಕೇಂದ್ರ (ರಿ) ತಾ|| ಕಲಬುರಗಿ 
| ಕಲಬುರಗಿ 79 | ಪುಣ್ಯಕೋಟಿ ಡಿ.ಎಮ್‌.ಎಸ್‌ ಗೋಶಾಲೆ ಟ್ರಸ್ಮ ತಾ|| ಕಲಬುರಗಿ 
| ಕಲಬುರಗಿ 80 [ಸಪ್ತ ಗೋಪರಿಕ್ರುಮ ಗೋಶಾಲೆ (ರ) ತಾ] ಕಲಬುರಗಿ 
ಸೇಡಂ 81 | ಉತ್ತರಾಧಿ ಮಠ ಮಳಖೇಡ ತಾ|| ಸೇಡಂ 
| ಕಲಬುರಗಿ 82 | ಆರ್ಯನ್‌ ಗೋಶಾಲೆ (ರಿ) ತಾ|| ಕಲಬುರಗಿ 
ಆಳಂದ 83 | ಚಂದ್ರಲಾಂಬಿಕಾ ಗೋಶಾಲೆ ಸರಸಂಬಾ (ರಿ) ತಾ|] ಆಳ೦ದ 
ಕಲಬುರಗಿ 84 | ಡೈಮಂಡ ಗೋಶಾಳೆ (ರಿ) ಕಲಬುರಗಿ ತಾ] ಕಲಬುರಗಿ 
ಕಲಬುರಗಿ 85 | ಕಲ್ಯಾಣ ನಾಡು ಬಿರಾದರ ಕ್ರೀಡೆ ಸಂಸ್ಕೃತಿ ಸಮುದಾಯ ಮತ್ತು ಸೇವಾ ಸಂಸ್ಥೆ, ಕಲಬುರಗಿ 
29 | ಕೋಲಾರ ಕೆ.ಜಿ.ಎಫ್‌ 86 | ಸಂದಿ ಗೋಶಾಲಾ ಟ್ರಸ್ಟ್‌ ಬ್ಯಾಟರಾಯನಹಳ್ಳಿ, ಕಾಮಸಮುದ್ರ ಹೋಬಳಿ, ಕೆ.ಜಿ.ಎಫ್‌ 
[5 ತಾಲ್ಲೂಕು ಸ 
ಕೆ.ಜಿ.ಎಫ್‌ 87 | ಶ್ರೀ ಮರುಥರ ಕೇಸರಿ ಜೈನ್‌ ಗೋಶಾಲೆ, ಅಲ್ಲಿಕುಂಟೆ ಕದಿರೇನಹಳ್ಳಿ 
ಮಾಲೂರು 88 


30 


ಚಿಕೃಬಳ್ಳಾಪುರ : 


ಶ್ರೀ ರಾಘವೇಂದ್ರ ಗೋ ಆಶ್ರಮ ಟ್ರಸ್ಟ್‌ ಗಂಗಾಪೂರ ಮಾಲೂರು ತಾಲ್ಲೂಕು 


